ಕರ್ನಾಟಕ ವಿಧಾನ ಪರಿಷತ್ತು 


1899 


: ಶ್ರೀ ಎನ್‌. ರವಿಕುಮಾರ್‌ 


(ವಿಧಾನಸಭೆಯಿಂದ ಚುನಾಯಿತರಾದವರು) 


23.03.2021 


ಕೃಷಿ ಸಚಿವರು 


ಉತರ 
- 


ರಾಜ್ಯದಲ್ಲಿ ಎಷ್ಟು ಆಹಾರ ಪಾರ್ಕ್‌ಗಳಿವೆ; 


| (ಜಿಲ್ಲಾವಾರು ವಿವರ ನೀಡುವುದು) 


ರಾಜ್ಯದಲ್ಲಿ ಒಟ್ಟು 06 ಆಹಾರ ಪಾರ್‌ (Food 


Park) nಗಳಿವೆ. 


ವಿವರ ಈ ಕೆಳಕಂಡಂತಿದೆ: 


ಅ. ಕೇಂದ್ರ ಸರ್ಕಾರ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ 
ಅಭಿವಧ್ಲಿಪಡಿಸಿರುವ ಆಹಾರ ಪಾರ್ಕುಗಳು: 


ಲ 
| ಕ್ರಸಂ ಆಹಾರ ಪಾರ್ಕ್‌ | 
1 ಮೆ ಇಂಡಿಯಾ ಮೆಗಾ ಮಡ್‌ ಪಾರ್ಕ್‌, 
ತುಮಕೊರು 
| 2 ಮೆ ಫೆಪೋರಿಚ್‌ ಮೆಗಾ ಫುಡ್‌ ಪಾರ್ಕ, 
| ಕೆ.ಆರ್‌. ಪೇಟೆ ತಾಲ್ಲೂಕು, ಮಂಡ್ಕ ಜೆಲ್ಲೆ 


ಆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಾಗೂ ಖಾಸಗಿ 


ಸಹಭಾಗಿತದಲ್ಲಿ ಅಭಿವಧಿಪಡಿಸಿರುವ ಆಹಾರ 
ನ ಬು ಲಬ 
ಪಾರ್ಕ್‌ಗಳು: 

ತ್ರಸ ಆಹಾರ ಪಾರ್ಕ್‌ 
| 1 | ಇನ್ನೋವ ಅಗಿ ಬಯೋ ಪಾರ್ಕ್‌, ಮಾಲೂರು 

2 |ಗೀನ್‌ ಫುಡ್‌ ಪಾರ್ಕ್‌, ಬಾಗಲಕೋಟೆ 
| 3 | ಅಕ್ಷಯ ಫುಡ್‌ ಪಾರ್ಕ್‌, ಹಿರಿಯೂರು 

4 | ಜೇವರ್ಗಿ ಅಗ್ರೋ ಫುಡ್‌ ಪಾರ್ಕ್‌, ಜೇವರ್ಗಿ 

1 


ಈ ಆಹಾರ ಪಾರ್ಕ್‌ಗಳಲ್ಲಿ ಯಾವ ರೀತಿಯ 
ಉತ್ಪನ್ನಗಳನ್ನು ಸಿದ್ದಪಡಿಸಲಾಗುತ್ತದೆ; 


ಈ ಆಹಾರ ಪಾರ್ಕ್‌ಗಳ 


ಲ್ಲಿ ಸಿದ್ದಪಡಿಸಲಾಗುತ್ತಿರುವ 
ವಿವಿಧ ಉತ್ಪನ್ನಗಳು: 

ವೇಪರ್‌ ಬಿಸ್ಕ: , ಸ್ಟಾಕ್ಸ್‌ ಚಿಪ್ಸ್‌ ಸಾಸ್‌ ಮತು 

pe] ~ [ae] po] 

ಪೇಸ್‌, ಕುಕ್ಷೀಸ್‌, ಘಫೋಜನ್‌ ಹಣ್ಣು ಮತ್ತು ತರಕಾರಿಗಳು, 


ಅಲ್ಲದೇ, ಸದರಿ ಆಹಾರ ಪಾರ್ಕ್‌ಗಳು ದ್ವಿದಳ 


ಧಾನ್ಯ, ಮೆಕ್ಕೆ ಜೋಳ, ಗರ್ಕಿನ್ಸ್‌, ಅರಿಶಿಣ, ಕಾಫಿ, ತೊಗರಿ, 


ಎಣ್ಣೆ ಬೀಜಗಳ ಸಂಸ್ಕರಣಾ ಘಟಕಗಳನ್ನು ಸಹ 
ಹೊಂದಿರುತ 
ಆಹಾರ ಸಂಸ್ಕರಣಾ ಘಟಕಗಳಲ್ಲಿ ಬಂದಿರುವುದಿಲ್ಲ 
ತಯಾರಾಗುವ ಸಿದ್ದ ಆಹಾರಗಳಲ್ಲಿ ಹೆಚ್ಚಿನ 
ಪ್ರಮಾಣದ ಪಿಸರ್ವೇಟೀವ್‌ ಗಳನ್ನು 
ಬಳಸುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಈ ಬಗ್ಗೆ ಸರ್ಕಾರ ಯಾವ ಕ್ರಮ 
ಕೈಗೊಂಡಿದೆ; 
ಸಿದ್ಧ ಆಹಾರಗಳಲ್ಲಿ ಹೆಚ್ಚಿನ ಪ್ರಮಾಣದ ಉದ್ದವಿಸುವುದಿಲ್ಲ 
ಪ್ರಿಸರ್ವೇಟೀವ್‌ ಗಳನ್ನು ಬಳಸುತ್ತಿರುವುದರಿಂದ 
ಸಣ್ಣ ಮಕ್ಕಳ ಆರೋಗ್ಯದ ಮೇಲೆ ಗಂಭೀರ 
ಪರಿಣಾಮಗಳಾಗುತ್ತಿದ್ದು, ಈ ಬಗ್ಗೆ ಸರ್ಕಾರದ 
ನಿಲುವೇನು? 
ಕೃಣ 53 ಕೃಕ್ಕೇಉ 2021 
sere. 


